ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1378 
ಮಾನ್ಯ ಸದಸ್ಯರ ಹೆಸರು ಶ್ರೀ ಪಿ.ಆರ್‌. ರಮೇಶ್‌ 
(ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 24.12.2021 
ಉತ್ತರಿಸುವ ಸಚಿವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. | 
ಶ್ರ. 
4 ಪುಶ್ನೆ ಉತ್ತರ 
ಅ) | ರಾಜ್ಯದ ಹಿಂದುಳಿದ ವರ್ಗಗಳ ವಸತಿ ಇಲ್ಲು 
| pe 
se A ಹ ಹ ಆದರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ 
eckson ದೈಹಿ ಸಾರ ಹಲಿ (ಹಿಂ.ವರ್ಗ:314) ರೇವಗಿ ಚಿತ್ತಾಪುರ ತಾಲ್ಲೂಕು, 
ನೆಚನುಶಿರುವ ಹಕರಾಗಳ ಸ ೧ | ಕಲಬುರ್ಗಿ ಜಿಲ್ಲೆ ಇಲ್ಲಿ ದಿ: 02.10.2021ರಂದು 
ಶರು ಕರಣಗಳು ಸರ್ಕಾರದ | ಪ್ರಾಂಶುಪಾಲರ ನೇತೃತ್ವದಲ್ಲಿ 
ಗಮನಕ್ಕೆ  ಬಂದೆವೆಯೇಃ ಬಂದಿದ್ಲಿ | ಟಯೋಜಿಸಲಾಗಿದ pT 
ಸರ್ಕಾರದ ಕ್ರಮನೇನು; (ವಿವರ ನೀಡುವುದು) | ಫರತ್ರಮದಲ್ಲಿ ದೈಹಿಕ ಶಿಕ್ಷಣ ನಗ 
ಈ ಸದರಿ ಪ್ರಕರಣಗಳು ನಿಜವೇ ಆಗಿದುಲ್ಲಿ| 10ನೇ ತರಗತಿಯ ವಿದ್ಯಾರ್ಥಿಯು ಸ್ವಚ್ಛತಾ 
ಸರ್ಕಾರದಿಂದ ರಾಜ್ಯದ ಹಿಂದುಳಿದ ವರ್ಗಗಳ | $ಲ್ರಸವನ್ನು ನಿರ್ವಹಿಸಿರುವುದಿಲ ಸ 
wh pe ಶಾಲೆಗಳಲ್ಲಿ ಮಕ್ಕಳ ಮೇಲಿನ | ಕಾರಣಕ್ಕೆ ಥಳಿಸಿರುವ ಕುರಿತು ಸಾಮಾಜಿಕ 
4 ಕುರಿತ ವಿಚಾರದಲ್ಲಿ ತನಿಖೆ ಜ್ಞಾಲತಾಣದಲ್ಲಿ ಸುದ್ದಿ ಪ್ರಕಟವಾಗಿದ 
ನಡೆಸಲು ಕುಮ ಕೈಗೊಂಡಿದೆಯೇ; (ವಿವರ ER 
ನೀಡುವುದು) ಈ ಪ್ರಕರಣಕೆ, ಸಂಬಂಧಿಸಿದಂತೆ, ಸದರಿ ವಸತಿ 
ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕರ್ತವ್ಯ 
ಲೋಪದ ಮೇಲೆ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಗಳು, 1957ರನ್ಪ್ನಯ ಕಾರಣ ಕೇಳಿ 
ನೋಟೀಸ್‌ ಜಾರಿಮಾಡಲಾಗಿದೆ. ಹಾಗೂ 
ತಕ್ಷಣದಿಂದಲೇ ಸದರಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು 
ವಿಚಾರಣೆ ಕಾಯ್ಕಿರಿಸಿ, ಪ್ರಕರಣ ನಡೆದ ವಸತಿ 
ಶಾಲೆಯಿಂದ ಮತ್ತೊಂದು ಶಾಲೆಗೆ 
ನಿಯೋಜಿಸಲಾಗಿರುತ್ತದೆ. ಆರೋಪಿತ ದೈಹಿಕ 
ಶಿಕ್ಷಣ ಶಿಕ್ಷಕರ ಮೇಲೆ ವಿಚಾರಣೆಯನ್ನು 
ಕೈಗೊಂಡು ನಿಯಮಾನುಸಾರ ಸೂಕ್ತ ಶಿಸ್ತು ಕ್ರಮ 
ವಹಿಸಲಾಗಿರುತ್ತದೆ. 
ಇ) | ಮಕ್ಕಳ ಮೇಲಿನ ಹಲ್ಲೆ ಪಕರಣಗಳನ್ನು | ವಸತಿ ಶಾಲೆಗಳ ಪ್ರಾಂಶುಪಾಲರು ಮತ್ತು 


ನಿಲುವೇನು? 
ಮಾಹಿತಿಯನ್ನು 


ತಡೆಯಲು ಸರ್ಕಾರದ 
(ಸ್ಪಪ್ಟವಾದ 


ಒದಗಿಸುವುದು) 


ಸಿಬ್ಬಂದಿ ವರ್ಗದವರಿಗೆ ಕಾರ್ಯಗಾರವನ್ನು 
ಏರ್ಪಡಿಸಿ ಮಕ್ಕಳ ಮೇಲೆ ಯಾವುದೇ ರೀತಿಯ 
ದೌರ್ಜನ್ಯ/ಹಲ್ಲೆ ಮಾಡದಂತೆ ತಿಳುವಳಿಕೆ 
ನೀಡಲಾಗಿದೆ. ಮುಂದುವರೆದು, ಇಂತಹ 
ಪ್ರಕರಣಗಳು ದಾಖಲಾದಲ್ಲಿ, ಕರ್ನಾಟಕ 
ನಾಗರೀಕ ಸೇವಾ (ವನಿಮೇ) ನಿಯಮಗಳು 
1957ರ ವಿಯಮಗಳನ್ನಯ ಶಿಸ್ತು ಕುಮ 
ಕೈಗೊಳ್ಳಲಾಗುವುದು. ll 


ಸಂಖ್ಯೆ: ಹಿಂವಕ 801 ಬಿಎಂಎಸ್‌ 2021 


ಟೋಟಾ 


ಸಮಾಜ ಕಲ್ಯಾಣ'ಮತ್ತು ಹಿಂದುಳಿದ ವರ್ಗಗಳ 


ಕಲ್ಯಾಣ ಸಚಿವರು 


